ಕರ್ನಾಟಕ ವಿಧಾನ`ಪರಿಷತ್ತು; 


ಸದಸ್ಯರ ಹೆಸರು 


ಶ್ರೀ. ಸುನೀಲ್‌ ಸುಬ್ರಮಣಿ, ಎಂ.ಪಿ (ಸ್ಥಳೀಯ 


ಸಂಸ್ಥೆಗಳ ಕ್ಲೇತ) 
ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 982 0125) 
ಉತ್ತರಿಸಬೇಕಾದ ದಿನಾಂಕ 21.09.2021 


- ಉತ್ತರಿಸಬಚೇಕಾದವರು ನಗರಾಭಿವೃದ್ಧಿ ಸಚಿವರು 
ಪ್ರ. ಪ್ರಶ್ನೆ ಉತ್ತರ 
ಸಂ 
ಅ) | ಕೊಡಗು ಜಿಲ್ಲೆ ಮಡಿಕೇರಿಯ | ಕೊಡಗು ಜಿಲ್ಲೆ ಮಡಿಕೇರಿ ನಗರಸಭೆ. ವ್ಯಾಪ್ತಿಯಲ್ಲಿ 
ನಗರಸಭೆ ``" ವ್ಯಾಪ್ತಿಯಲ್ಲಿ ಕೈಗೆ ತಿಕೊಂಡಿರುವ ``ಬಳಚರಂಡಿ" (ಯಾಜಿಡಿ)- ಯೋಜನೆಯ 
ಕೈಗೆತ್ತಿಕೊಂಡಿರುವ ಯುಜಿಡಿ | ಕಾಮಗಾರಿಗಳು ಪ್ರಗತಿಯಲ್ಲಿರುತ್ತದೆ. ಮಡಿಕೇರಿ ನಗರಸಭಾ 
ಕಾಮಗಾರಿಯು ವ್ಯಾಪ್ತಿಯಲ್ಲಿ ಅಳವಡಿಸಬೇಕಾಗಿರುವ 109.10 ಕಿ.ಮೀ ಉದ್ದದ 
ಸಂಪೂರ್ಣವಾಗಿ ಒಳಚರಂಡಿ ಕೊಳವೆ ಮಾರ್ಗದ ಪೈಕಿ ಈವರೆಗೂ 69 ಕಿ.ಮಿ 
ಅನುಷ್ಠಾನಗೊಂ೦ಡಿದೆಯೇ: | ಉದ್ದದಷ್ಟು ಕೊಳವೆ ಮಾರ್ಗವನ್ನು, 3400 ಒಳಚರಂಡಿ ಗೃಹ 
ಇದ್ದಲ್ಲಿ. ಯಾವಾಗ | ಸಂಪರ್ಕಗಳನ್ನು ಅಳವಡಿಸಿದ್ದು ಹಾಗೂ ನಗರದ ಗಾಲ್ಟ್‌: 
ಅನುಷ್ಠಾನಗೊಂಡಿದೆ; ಗ್ರೌಂಡ್‌ ಹತಿರ 3.0 ಎಂ.ಎಲ್‌.ಡಿ ಸಾಮರ್ಥ್ಯದ ಮಲೀನ ನೀರು 
| ಶುದ್ದೀಕರಣ ಘಟಕದ ನಿರ್ಮಾಣ ಕಾಮಗಾರಿಯು 
\ ಪ್ರಗತಿಯಲ್ಲಿರುತ್ತದೆ. ಲುಳಿತೆ ಕಾಮಗಾರಿಗಳನ್ನು 
ಅಕ್ಸ್ಕೋಬರ್‌-2022.ರೊಳಗೆ ಪೂರ್ಣಗೊಳಿಸಿ ಯೋಜನೆಯನ್ನು 
ಅಮುಷ್ಠಾನಗೊಳಿಸಲಾಗುವುದು. 
ಆ |ಈ ಕಾಮಗಾರಿಯು | 1. ಮಡಿಕೇರಿ ಒಳಚರಂಡಿ ಯೋಜನೆಯನ್ನು ನಿಗದಿತ 
ಅನುಷ್ಠಾನಗೊಳ್ಳದಿದ್ದಲ್ಲಿ, ಅವಧಿಯೊಳಗೆ ಅನುಷ್ಠಾನಗೊಳ್ಳದಿರಲು ಕಾರಣಗಳು 


ಇದಕ್ಕೆ ಕಾರಣಗಳೇನು; ಈ 


ಕಾಮಗಾರಿಯ ಪ್ರಗತಿ 
ಕಾರ್ಯ ಯಾವ 
ಹಂತದಲ್ಲಿದೆ: 
ಇಲ್ಲಿಯವರೆಗೂ 
ಪೂರ್ಣವಾಗದಿರುವುದಕ್ಕೆ 
ಕಾರಣಗಳೇಮ: (ಸಂಪೂರ್ಣ 
ವಿವರ ನೀಡುವುದು) 


ಈ ಕೆಳಗಿನಂತಿವೆ. 
» ಮಡಿಕೇರಿ ಒಳಚರಂಡಿ ಯೋಜನೆಯಡಿ ಒಟ್ಟು 
10910 ಕ.ಮೀೀ ಉದ್ದದ ಒಳಚರಂಡಿ ಕೊಳವೆ 
ಮಾರ್ಗಗಳನ್ನು ಅಳವಡಿಸಲು ಅಮವು 
ಮಾಡಲಾಗಿದ್ದು, ಸೆಪ್ಟಿಕ್‌ ಟ್ಯಾ೦ಕ್‌ ವಲಯಗಳನ್ನು 

' ಹೊರತುಪಡಿಸಿ 85 ಕಿೀಮೀೀ ಉದ್ದದ ಒಳಚರಂಡಿ 
ಕೊಳವೆ ಮಾರ್ಗವನ್ನು ಅಳಪಡಿಸಬೇಾಗಿರುತ್ತದೆ. 
ಈ ಫೈಕಿ ಪುಸುತ ಅ ಕಿ.ಮೀ ರಷ್ಟು ಕೊಳವೆ 
ಮಾರ್ಗವನ್ನು ಅಳವಡಿಸಲಾಗಿದ್ದು, ಉಳಿದ 17 
ಕಿ.ಮೀ ಉದ್ದದಷ್ಟು ಕೊಳವೆ ಮಾರ್ಗವನ್ನು 
ಕಾಂಕ್ರೀಟ್‌ ಹಾಗೂ ಡಾಂಬರು ರಸ್ತೆಗಳನ್ನು ಕತ್ತರಿಸಿ 
ಅಳವಡಿಸಲು” ಸ್ಥಳೀಯರಿಂದ "ತಕರಾರು ಇರುತ್ತೆ 
ಹಾಗೂ ನಗರದ ಮುಖ್ಯ ನಾಲೆಯ ಬದಿಯಲ್ಲಿ 900 
ಮೀ. ಉದ್ದದಷ್ಟು ಮುಖ್ಯ ಕೊಳವೆ ಸಾಲುಗಳನ್ನು ' 


ಅಳವಡಿಸಲು ಗಡಿ ಗುರುತಿಸದಿಲ್ಲದಿರುವುದರಿಂದ 
ಮುಖ್ಯ ' ಕೊಳವೆ ಮಾರ್ಗವನ್ನು ಅಳವಡಿಸಲು 
ಸಾಧ್ಯವಾಗಿರುವುದಿಲ್ಲ. 

ನಗರದ ರಾಜಶೇಖರ್‌ ಹೋಂ ನೀಡ್ಸ್‌ ಬಳಿ ವೆಟ್‌ ವೆಲ್‌ 
ನಿರ್ಮಾಣದ ಕಾಮಗಾರಿಗೆ ಅವಶ್ಯವಿರುವ 0.14 ಎಕರೆ 
ವಿಸೀರ್ಣದ ಜಾಗವನ್ನು ನಗರಸಭೆ ವತಿಯಿಂದ 
ಮಂಡಳಿಗೆ ಹಸ್ತಾಂತರಿಸಬೆಾಗಿದೆ. 

ನಗರದ ಭೌಗೋಳಿಕ. ಸ್ಥಿತಿಗನುಸಾರವಾಗಿ ಒಟ್ಟು 09 
ಸೆಪ್ಯಿಕ್‌ ಟ್ಯಾ೦ಕ್‌ಗಳನ್ನು ನಿರ್ನಿಸಲು ಅವಶ್ಯವಿರುವ 
ಜಾಗಗಳನ್ನು ನಗರಸಭೆ ವತಿಯಿಂದ ಮಂಡಳಿಗೆ 
ಹಸಾಂತರಿಸಬೇಕಾಗಿದೆ. 

ಮಡಿಕೇರಿ ನಗರದ ಗಾಲ್ಪ್‌ ಗ್ರೌಂಡ್‌ ಹತ್ತಿರ 30 
ಎಂ.ಎಲ್‌. ಡಿ ಸಾಮರ್ಥ್ಯದ . ಮಲೀನ ವೀರು 


. ಶುದ್ದೀಕರಣ ಘಟಕದ ನಿರ್ಮಾಣದ ಕಾಮಗಾರಿಗೆ 1.70 


ಎಕರೆ ವಿಸ್ಲೀರ್ಣದ ಜಾಗವನ್ನು ನಗರಸಭೆ ವತಿಯಿಂದ 
ದಿನಾ೦ಕ:01.03.2017 ರಂದು ಹಸ್ತಾಂತರಿಸಲಾಗಿದೆ. 
ಆದರೆ, ಸದರಿ ಜಾಗಕ್ಕೆ ತೆರಳಲು ಸಂಪರ್ಕ ರಸ್ತೆಯು 
ಅತಿಕ್ರಮಣಗೊಂಡಿರುವುದರಿಂದ ಕಾಮಗಾರಿಯನ್ನು 
ಪ್ರಾರಂಭಿಸಲು ವಿಳಂಬ ವಾಗಿರುತ್ತದೆ. 


2. ಒಳಚರಂಡಿ ಯೋಜನೆಯ ಕಾಮಗಾರಿಗಳ ಪ್ರಗತಿಯ 
ವಿವರ ಈ ಕೆಳಗಿನಂತಿರುತ್ತದೆ. 


ಪ್ಯಾಕೇಜ್‌-1: ಒಳಚರಂಡಿ ಮಾರ್ಗವನ್ನು ಅಳವಡಿಸಿ 


ಗೃಹ ಸಂಪರ್ಕವನ್ನು ಒದಗಿಸುವುದು. 
ಕ್ರ. ವಿವರ ಟೆಂಡರ್‌ | ಪ್ರಗತಿ [| ಶೇ 
” ಅನುವು 

ಸಂ 

"1 |ಸೀವರ್‌ ಕೊಳವೆ| 109.10 69.00 | 63% 
ಮಾರ್ಗ (ಕಿ.ಮಿ) 

2 | ಮ್ಯಾನ್‌ ಹೋಲ್‌ |4134 | 2431 | 59% 
(ಸಂಖ್ಯೆ) 

3 ಗೃಹ ನಸಂಪರ್ಕ|7373 3400 | 46% 
(ಸಂಖ್ಯ) 


ಪ್ಯಾಕೇಜ್‌-2: 30 ಎಂಎಲ್‌ಡಿ ಸಾಮರ್ಥ್ಯದ ಮಲಿನ 
ನೀರು ಶುದ್ದೀಕರಣ ಘಟಕ ನಿರ್ಮಾಣ ಕಾಮಗಾರಿಗೆ ಮಣ್ಣು 
ಅಗೆಯುವಿಕೆಯ ಕಾರ್ಯವು ಪೂರ್ಣಗೊಂಡಿರುತ್ತದೆ. 


ಸದರಿ ಾಮಗಾರಿಗಳಿಗ ಗ 


ಅಂದಾಜಿಸಲಾಗಿರುವ 
ಮೊತ್ತವೆಷ್ಟು: ಇದುವೆರಗೂ | 
ಬಿಡುಗಡೆಯಾದ 
ಅನುದಾನವೆಷ್ಟು: ಖರ್ಚಾದ 
ಹಣವೆಷ್ಟು ? (ವಿವರ 
ನೀಡುವುದು) 


ಮಡಿಕೇರಿ ನಗರಕ್ಕೆ ಒಳಚರಂಡಿ ವ್ಯವಸ್ಥೆ ಕಲ್ಪಿಸುವ 
ಯೋಜನೆಯ ಅಂದಾಜು ಮೊತ್ತ ರೂ.495600 | 
ಲಕ್ಷಗಳು. 


ಬಿಡುಗಡೆಯಾಗಿರುವ 
ಲಕ್ಷಗಳು 


ಖರ್ಚಾದ ರೂ.2734.83 ಲಕ್ಷಗಳು 


ಅಮದಾ ರೂ.2842.79. 


1 


ಸಂಖ್ಯೆ: ನಅಇ 161 ಯುಎಂ೦ಎಸ್‌ 2021 


[ 


ಸಎಸಬಸವರಾಜ) 
ನಗರಾಭಿವೃದ್ದಿ ಸಚಿವರು 


